CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೦, ೨೦೦೩ (ಕಾರ್ತಿಕ ೨೯, ಶಕ ವರ್ಷ ೧೯೨೫) | ಸಂಚಿಕೆ ೪೬ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌: 22/2003-04 ದಿನಾಂಕ:18ನೇ ಅಕ್ಟೋಬರ್‌, 2003 
ಭೂ ಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ ಅಧಿಸೂಚನೆ ಸಂಖ್ಯೆ: 20:02-03, ದಿನಾಂಕ:05.09.2002 
ರಂತೆ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 
26.09.2002ರ ಕರ್ನಾಟಕ ರಾಜ್ಯ ಪತ್ರದ ಪುಟ 495 ರಿಂದ ಭಾಗ-9ರಲ್ಲಿ ಶೆಟ್ಟಿಬೀಡು ಗ್ರಾಮದ ಜಮೀನು ಹೇಮಾವತಿ ನಾಲಾ 
ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 









































ಅನುಸೂಚಿ 

ಜಿಲ್ಲೆ:ತುಮಕೂರು ತಾಲ್ಲೂಕು:ಕುಣಿಗಲ್‌ 
ಹೋಬಳಿ:ಎಡಿಯೂರು ಗ್ರಾಮ:ಶೆಟ್ಟಿಬೀಡು 
ಕ್ರ. ಸಂ. 4(1)ರಂತೆ ಪ್ರಕಟವಾಗಿರುವುದು ಜೆ.ಎಂ.ಸಿ. ಯಂತೆ ತಿದ್ದುಪಡಿಯಾಗಿರುವುದು 

ಸ.ನಂ. ತರಹೆ ವಿಸ್ತೀರ್ಣ ಸ. ನಂ. ತರಹೆ ವಿಸ್ತೀರ್ಣ 

1. 46 ಖರಾಬ್‌ 4-30 46 ಖರಾಬ್‌ 5-31 
(ಖು (ಖುಷಿ 
ಜಿಲ್ಲಾಧಿಕಾರಿಗಳು 

ಪಿ.ಆರ್‌. 272 ತುಮಕೂರು ಜಿಲ್ಲೆ ತುಮಕೂರು. 


ನಗರಸಭೆ ಕಾರ್ಯಾಲಯ 
ರಾಮನಗರಂ-571511, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಕ್ರಮ ಸಂಖ್ಯೆ:ನಂ./ಎಂಯುಎನ್‌/ಸ್ವ.ಘೋ.ಆ/1/2003-04, ದಿನಾಂಕ: 15ನೇ ಅಕ್ಟೋಬರ್‌, 2003 
ವಿಷಯ: ಸ್ವಯಂ ಘೋಷಿತ ಆಸ್ತಿತೆರಿಗೆಯಲ್ಲಿ ಕಂದಾಯ ಪಾವತಿ ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರಿ ಆದೇಶ ನಂ./ನಅಇ/54ಎಂಎಲ್‌ಆರ್‌/2003, ದಿನಾಂಕ: 21.08.2003ರಂತೆ. 
2. ದಿನಾಂಕ:15.09.2003ರಂದು ನಡೆದ ರಾಮನಗರ ನಗರಸಭೆಯ ಕೌನ್ಸಿಲ್‌ ನಿರ್ಣಯ 38ರ ಮೇರೆಗೆ. 
ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ದಿನಾಂಕ: 21.08.2003ರಂದು ಸರ್ಕಾರವು 
ಸುಗ್ರೀವಾಜ್ಞೆ ಹೊರಡಿಸಿದೆ. ಈ ಆದೇಶದ ಅನ್ವಯ ಈ ಕೆಳಕಂಡಂತೆ ತೆರಿಗೆಯನ್ನು ಲೆಕ್ಕ ಮಾಡಿ ಪಾವತಿಸಲು ಸಾರ್ವಜನಿಕರಿಗೆ 
ತಿಳಿಯಪಡಿಸಿದೆ. 2002-2003 ಮತ್ತು 2003-04ನೇ ಸಾಲಿಗೆ ತೆರಿಗೆಯನ್ನು ಪಾವತಿಸಲು ಸಾರ್ವಜನಿಕ ಪ್ರಕಟಣೆಗಾಗಿ ಪ್ರಚುರ ಪಡಿಸಿದೆ. 


(೪೭೩ ) 









































೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
ಕ್ಯ ಆಸ್ತಿಗಳ ವಿವರ ಆಸ್ತಿಗಳ ಮೌಲ್ಯದ ಆಧಾರದಲ್ಲಿ ನಗರಸಭೆ 
ಸಂ. ನಿಗದಿಪಡಿಸಿದ ತೆರಿಗೆಯ ದರ 
1. ವಾಸದ ಕಟ್ಟಡಗಳು 0.35% (1 ಲಕ್ಷಕ್ಕೆ ರೂ. 350 ರಂತೆ) 

2 ವಾಣಿಜ್ಯ ಕಟ್ಟಡಗಳು 0.50% (1 ಲಕ್ಷಕ್ಕೆ ರೂ. 500 ರಂತೆ) 
3. ಕೈಗಾರಿಕಾ ಕಟ್ಟಡಗಳು 0.50% (1 ಲಕ್ಷಕ್ಕೆ ರೂ. 500 ರಂತೆ) 
4. ಖಾಲಿ ನಿವೇಶನಕ್ಕೆ 
1. 1000 ಚ.ಮೀ ವರೆಗಿನ ಅಳತೆಯ ನಿವೇಶನಕ್ಕೆ 0.1% (1 ಲಕ್ಷಕ್ಕೆ ರೂ. 100 ರಂತೆ) 
2. 1000 ಚ.ಮೀ. ರಿಂದ 4000 ಚ.ಮೀ ವರೆಗಿನ ಅಳತೆಯ ನಿವೇಶನಕ್ಕೆ 0.25% (1 ಲಕ್ಷಕ್ಕೆ ರೂ. 25 ರಂತೆ) 
3. 4000 ಚ.ಮೀ. ಗೂ ಹೆಚ್ಚಿನ ಅಳತೆಯ ನಿವೇಶನಕ್ಕೆ 0.01% (1 ಲಕ್ಷಕ್ಕೆ ರೂ. 10 ರಂತೆ) 
ಪೌರಾಯುಕ್ತರು, 
ಪಿ.ಡಿ. 33 ನಗರಸಭೆ, ರಾಮನಗರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48(1) ರದ್ದಿಯಾತಿ ಅಧಿಸೂಚನೆ 
ನಂ.ಕಂ. ಎಲ್‌ಎಕ್ಯೂ:ಕೊಹರೈಲ್ವೆ: ಸಿಆರ್‌:125:02-03, ದಿನಾಂಕ: 21ನೇ ಅಕ್ಟೋಬರ್‌, 2003 

1961ರ ಕರ್ನಾಟಕ ಅಧಿನಿಯಮ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮ 
(1), 1894ರ ಕಲಂ 48(1)ರ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ 
ಅನುಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮದ ಅದೇ ಕಲಂ 4ನೇ ಉಪಪ್ರಕರಣದ ಮೇರೆಗೆ 
ಹೊರಡಿಸಿರುವ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ: ಕೊಹರೈಲ್ವೆ:ಸಿಆರ್‌: 125:02-03, ದಿನಾಂಕ:01.01.2003ರಲ್ಲಿ ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಇವರಿಂದ ಅನುಮೋದನೆಯಾದ ಅಧಿಸೂಚನೆಯನ್ನು ದಿನಾಂಕ: 23.01.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ 6ರಲ್ಲಿ ಪುಟದ 
ಸಂಖ್ಯೆ 46 ರಿಂದ 51ರವರೆಗೆ ಪ್ರಕಟವಾಗಿರುತ್ತದೆ. ಸದರಿ ಗ್ರಾಮದಲ್ಲಿ ಭೂಸ್ವಾಧೀನವಾಗಿರುವ ಜಮೀನುಗಳ ಜಂಟಿ ತಪಾಸಣೆಯಲ್ಲಿ 
(ಜೆ.ಎಂ.ಸಿ.) ಭೂಸ್ವಾಧೀನಕ್ಕೊಳಪಡುವ ಕ್ಷೇತ್ರವು ಕಡಿಮೆಯಾಗಿರುವುದರಿಂದ ಸದರಿ ಪ್ರದೇಶವು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ 
ಮಾರ್ಗ ಹಾಯ್ದು ಹೋಗಲು ಅವಶ್ಯವಿಲ್ಲದ್ದರಿಂದ ಸದರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ನಡುವಳಿಕೆಯನ್ನು ಈ ತಿದ್ದುಪಡಿ 
ಮೂಲಕ ರದ್ದುಪಡಿಸಲಾಗಿದೆ. 





































































































ಅನುಸೂಚಿ 
ಜಿಲ್ಲೆದಾವಣಗೆರೆ ತಾಲ್ಲೂಕು:ಹರಪನಹಳ್ಳಿ 
ಹೋಬಳಿ:ಚಿಗಟೇರಿ ಗ್ರಾಮ:ಬೆಣ್ಣೆಹಳ್ಳಿ 
ಕ್ರ. ದಿನಾಂಕ:01.01.03ರಲ್ಲಿನ 41) ಜಂಟಿ ಮೋಜಣಿಯಲ್ಲಿ 4 (1ರ ಅನುಸೂಚಿ ಮತ್ತು ಜಂಟಿ 
ಸಂ. ಅನುಸೂಚಿಯಲ್ಲಿರುವಂತೆ (ಜೆ.ಎಂ.ಸಿ.) ಪ್ರಕಾರ ವಿಸ್ತೀರ್ಣ ಮೋಜಣಿಯಲ್ಲಿನ ವ್ಯತ್ಯಾಸವನ್ನು 
ಎ. ಸೆಂಟ್ಸ್‌ ಕಡಿಮೆಗೊಳಿಸಿದ ಕ್ಷೇತ್ರ 
ಕ್ರ. ಸರ್ವೆ ವಿಸ್ತೀರ್ಣ 
ಸಂ. ನಂಬರ್‌ ಎ. ಸೆಂಟ್ಸ್‌ 
I 2 3 4 5 6 
ಸ 2 162 0.76 0.67 0.09 
ಷ್ಟ 3 162 0.90 0.01 0.89 
ಸ 4 162 0.65 0.15 0.50 
4. 9 290 0.82, 0.82 0.01 
5. 10 288 1.15% 1.04 0.11 
6. 26 272:ಬಿ 0.26 0.26 
ಕ್ಡ 40 138 1.26 1.19 0.07 
8. 44 153 1.83 ತ್ತ 1.83 
9. 45 153:ಸಿ 0.79 0.79 
10. | 46 155:ಬಿ 0.811 0.81 0.00% 
11. | 47 150:ಎ 112}, 11 0.001; 
12. | 49 166:ಡಿ 1.5 112 0.03 
13. | 54 165:ಎ 0.21 0.21 0.001 
14. | 56 282 1.26 117 0.09 
ಒಟ್ಟು 4.68%, 
ಗ್ರಾಮ:ನಿಲುವಂಜಿ 
ಸ 5 38 2.50 2.03 0.47 
2. 7 39:2 0.09 0.08 0.01 
ಒಟ್ಟು 0.48 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 277 ದಾವಣಗೆರೆ ಜಿಲ್ಲೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೭೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ:ಆರ್‌ (2) ಎಲ್‌ಎಕ್ಯೂ:ಎಸ್‌ಆರ್‌.3/2001-02, ದಿನಾಂಕ: 25ನೇ ಅಕ್ಟೋಬರ್‌, 2003 

ಸದರಿ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ವಾಸದ ಮನೆಗಳು! ಕಟ್ಟಡಗಳ ಸಹಿತ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಹಿನ್ನೀರಿನಿಂದ 
ಮುಳುಗಡೆಯಾಗುವುದರಿಂದ ಭೂ ಸ್ವಾಧೀನಕ್ಕೆ ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 
1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1)ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಅಗತ್ಯವಾಗಿದೆ ಎಂದು ಈ ಮೂಲಕ 
ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿ, 
ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ:ಕಂಇ 31 ಭೂಸ್ವಾಳ 2002 
ದಿನಾಂಕ: 04.06.2002). 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು ಶಿವಮೊಗ್ಗರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 

ಜಿಲ್ಲೆ:ಶಿವಮೊಗ್ಗ ಹೋಬಳಿ: ಮಂಡಗದ್ದೆ 
ತಾಲ್ಲೂಕು: ತೀರ್ಥಹಳ್ಳಿ ಗ್ರಾಮ: ಕಣಗಲಕೊಪ್ಪ 
ಕ್ರ. ಅನುಭವದಾರರ/ ಗ್ರಾಮಪಂಚಾಯಿತಿ ತೆರಿಗೆ ಚಿಕ್ಕುಬಂದಿ ಕಟ್ಟಡದ ಕ್ಷೇತ್ರ | ಬಯಲು ಕ್ಷೇತ್ರ | ಒಟ್ಟು ಕ್ಷೇತ್ರ | ಷರಾ 
ಸಂ. ಮಾಲೀಕರ ಹೆಸರು ರಿಜಿಸ್ಟರ್‌ ನಂ. ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಚ.ಮೀ. ಚ.ಮೀ. ಚ.ಮೀ. 
1 2 3 4 5 7 8 9 10 11 
1. | ಶ್ರೀಮತಿ ಬಿ.ಸಿ.ಪ್ರಸಾದ್‌ 1 ರಸ್ತೆ ರಸ್ತೆ 73 29 141.89 1358.11 1500 
2. |ಶ್ರೀ ದುರ್ಗಮ್ಮ ದೇವಸ್ಥಾನ 2 ತೋಟ ರಸ್ತೆ ಸ್ಮೆ 7 50 3550.00 3600 
3. | ಎಸ್‌. ತಿಮ್ಮಾನಾಯ್ಕ 54 ಬಯಲು ರಸ್ತೆ ತೋಟ ಬಯಲು 176.08 1573.92 1750 

ಬಿನ್‌ ಸುಬ್ಬನಾಯ್ಕ 
4. | ಮುಜಾವರ ರಹೀಂ 56 ಕಾಡು ರಸ್ತೆ ಕಾಡು ಗದ್ದೆ - 750 750 

ಸಾಬ್‌ 























































































































೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 ಶ್ರ 3 4 5 6 7 8 9 10 11 
5. ಡೇವಿಡ್‌ ಖೈರಾ ಬಿನ್‌ 74 ರಸ್ತೆ ಗದ್ದೆ ತೋಟ ತೋಟ 82.89 1267.11 1350 

ಬೆಂಜಮಿನ್‌ ಖೈರಾ 
6. ರಂಗಪೂಜಾರಿ ಬಿನ್‌ 77 ರಸ್ತೆ ಗದ್ದೆ ತೋಟ ಗದ್ದೆ 44.00 706.00 750 
ಲಿಂಗಾರ ಪೂಜಾರಿ 
7. | ಕಾಳಾ ಬಿನ್‌ ಗೋಣಿಗರ 106 ಎಪಿಎಂಸಿ ರಸೆ ಎಪಿಎಂಸಿ ರಸ್ತೆ ದ 1575 1575 
ಕಾಳ ನರ್ಸರಿ ನರ್ಸರಿ 
8. ಯು. ವಾದಿರಾಜಾಚಾರ್‌ 82ಬಿ ರಸ್ತೆ ಗದ್ದೆ ತೋಟ ಗದ್ದೆ 34.32 1920.68 1955 
ಬಿನ್‌ ಪದಣಾಚಾರ್‌ 
೦೧ಣ 
9. ಚಿನ್ನನಾಯ್ಕ ಬಿನ್‌ 268 ಗದ್ದೆ 275 ರಸ್ತೆ ರಸ್ತೆ 110.66 1689.34 1800 
ಗುತ್ಕನಾಯ್ಕ 
10. ಕೃಷ್ಣಮೂರ್ತಿ ಬಿನ್‌ 275 268 312 ರಸ್ತೆ ರಸ್ತೆ 70.13 829.87 900 
ಚೆನ್ನನಾಯ್ಕ 
11. ಧರ್ಮನಾಯ್ಕ ಬಿನ್‌ 312 275 ಬಯಲು ರಸ್ತೆ ರಸ್ತೆ 59.52 1140.48 1200 
ಚೆನ್ನನಾಯ್ಕ 
12. | ಸುನಿತಾ ಎಸ್‌. ನಾಯಕ್‌ 306 ತೋಟ ರಸ್ತೆ ತೋಟ ತೋಟ 127.45 497.55 625 
ಬಿನ್‌ ಸುರೇಶನಾಯ್ಕ 
13. | ಕುಲುಮೆ ರಾಮಾಚಾರಿ 73 ರಸ್ತೆ ರಸ್ತೆ ಗದ್ದೆ 1 124.03 955.97 1080 
ಬಿನ್‌ ಅಣಯ್ಯಚಾರಿ 
ಇ 
14. | ಬಷೀರ್‌ ಬಿನ್‌ ರಹೀಂ 86 ರಸ್ತೆ ಗದ್ದೆ ಗದ್ದೆ ಬಯಲು 56 756.50 812.50 
ಸಾಬ್‌ 
ಜುಮ್ಲಾ 1076.97 18570.53 19647.50 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 273 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಗಿ ಗಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೭೭ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ:ಆರ್‌ (2) ಎಲ್‌ಎಕ್ಯೂ:ಎಸ್‌ಆರ್‌.3/2001-02, ದಿನಾಂಕ: 25ನೇ ಅಕ್ಟೋಬರ್‌, 2003 

ಸದರಿ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ವಾಸದ ಮನೆಗಳು! ಕಟ್ಟಡಗಳ ಸಹಿತ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಹಿನ್ನೀರಿನಿಂದ 
ಮುಳುಗಡೆಯಾಗುವುದರಿಂದ ಭೂ ಸ್ವಾಧೀನಕ್ಕೆ ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 
1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ (1)ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಅಗತ್ಯವಾಗಿದೆ ಎಂದು ಈ ಮೂಲಕ 
ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿ, 
ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ:ಕಂಇ 31 ಭೂಸ್ವಾಳ 2002 
ದಿನಾಂಕ: 04.06.2002). 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು ಶಿವಮೊಗ್ಗರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ :ಶಿವಮೊಗ್ಗ ಹೋಬಳಿ: ಮಂಡಗದ್ದೆ 
ತಾಲ್ಲೂಕು: ತೀರ್ಥಹಳ್ಳಿ ಗ್ರಾಮ: ಲಿಂಗಾಪುರ 
ಕ್ರ. ಅನುಭವದಾರರ/ ಗ್ರಾಮಪಂಚಾಯಿತಿ ತೆರಿಗೆ ಚಿಕ್ಕುಬಂದಿ ಕಟ್ಟಡದ ಕ್ಷೇತ್ರ | ಬಯಲು ಕ್ಷೇತ್ರ | ಒಟ್ಟು ಕ್ಷೇತ್ರ | ಷರಾ 
ಸಂ. ಮಾಲೀಕರ ಹೆಸರು ರಿಜಿಸ್ಟರ್‌ ನಂ. ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಚ.ಮೀ. ಚ.ಮೀ. ಚ.ಮೀ. 
1 2 3 4 5 7 8 9 10 11 
I; ಚೆಂದ್ರ ಪ್ರಸಾದ್‌ ಬಿನ್‌ 28 ರಸ್ತೆ ರಸ್ತೆ 1 29 136.42 1358.23 1494.65 
ಚನ್ನಪ್ಪಗೌಡ 
2. ಕೆ.ಟಿ. ಕಮಲಮ್ಮ 29 ರಸ್ತೆ ರಸ್ತೆ 28 30 ನ 1288.80 1288.80 
3. ಕೆ. ಶಂಕರಪ್ಪ ಕೆಳನರಸೆ 30 149 ರಸ್ತೆ 29 31 54.00 308.00 357.00 
4. ಮೊಹಿದ್ದೀನ್‌ ಅಹ್ಮದ್‌ 31 ರಸ್ತೆ ರಸ್ತೆ 30 32 186.43 300.77 487.20 
ಬಿನ್‌ ಕೆ. ಶೇಖಬ್ಯಾರಿ 


































































































೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 3 5 6 7 8 9 10 11 
5. | ಯಶೋದಮ್ಮ ಕೋಂ 32 ರಸ್ತೆ ರಸ್ತೆ 31 33 105.29 557.01 662.30 
ಎಸ್‌. ಶೆಟ್ಟಿ 

6. | ಮಂಜುನಾಥ ಬಿನ್‌ 33 ರಸ್ತೆ ರಸ್ತೆ 32 34 71.96 554.54 626.50 
ವೆಂಕಟಪ್ಪ 

7. ಸಿದ್ದಣ್ಣ ನಲ್ಲಿಸ 34 148 ರಸ್ತೆ 33 35 | 241.80 241.80 

8. ಸಿದ್ದಣ್ಣ ನಲ್ಲಿಸ 35 148 ರಸ್ತೆ 34 36 ತಾ 241.80 241.80 

9. ಸಿದ್ದಣ್ಣ ನಲ್ಲಿಸ 36 148 ರಸ್ತೆ 35 37 ಜ್‌ 241.80 241.80 

10. | ಮಂಜಪ್ಪ ಬಿನ್‌ ಕೆಂಚಪ್ಪ 37 ಸ್ಮ ರಸ್ತೆ 36 38 135.70 581.90 717.60 

11. | ಎನ್‌.ಟಿ. ಗಣೇಶಹೆಗ್ಗಡೆ 38 146 ರಸ್ತೆ 37 39 277.98 298.02 576.00 

12. | ಎಂ.ಆರ್‌. ಮಂಜುನಾಥ 39 147 ರಸ್ತೆ 38 40 53.65 29.30 82.95 
ಬಿನ್‌ ರಘುನಾಯ್ಕ 

13. | ಎಂ.ಆರ್‌. ಡಾಕಪ್ಪ ಬಿನ್‌ 40 147 ರಸ್ತೆ 39 41 218.25 1484.58 1702.83 
ರಘುನಾಯ್ಕ 

14. | ಗೋಪಮ್ಮ ಕೋಂ 41 ರಸ್ತೆ ರಸ್ತೆ 40 ದಾರಿ 258.42 2019.58 2278.00 
ಶೀನಪ್ಪ 

15. | ಎಂ. ಜಿಕ್ರಿಯಾಸಾಬ್‌ 44 ರಸ್ತೆ ರಸ್ತೆ 45 46ಎ 112.81 407.69 520.50 
ಬಿನ್‌ ಅಬ್ದುಲ್‌ ರಜಾಕ್‌ 

16. ಸಿದ್ದಣ್ಣ ನಲ್ಲಿಸರ ನಾಸ 45 ರಸ್ತೆ ರಸ್ತೆ ದಾರಿ 44 48.96 1370.54 1419.50 
ಮಹಮದ್‌ ಅಬ್ಬಾಸ್‌ 

17. | ಬಾಬು ಎಂ. ಬಿನ್‌ 46ಎ ರಸ್ತೆ ರಸ್ತೆ 44 46ಬ 91.58 747.72 839.30 
ಅಬ್ದುಲ್ಲಾಸಾಬ್‌ 

18. | ಪಿ. ವಿಜಯ ಕೋಂ 46ಬಿ 50 ರಸ್ತೆ 46ಎ 49 128.18 903.82 1032.00 
ಪ್ರಭಾಕರ 

19. | ಲಿಂಗಮ್ಮಕೋಂ 47 48 ರಸ್ತೆ 49 48 52.13 391.87 444.00 
ಕಪ್ಪೆಗೌಡ 

20. | ರತ್ನಮ್ಮಕೋಂ 48 ರಸ್ತೆ 47 49 ರಸ್ತೆ 30.01 1994.99 2025.00 
ವಾದಿರಾಜಾಚಾರ್‌ 

21. | ಪದಾಕ್ಷಮ್ಮಕೋಂ 49 ರಸ್ತೆ ರಸ್ತೆ 46ಬ 48 184.61 2208.79 2393.40 
ಗುಂಡಾಚಾರ್‌ 









































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೭೯ 



























































2 3 4 5 6 7 8 9 10 11 
ಕೆ. ಎಲ್ಲಪ್ಪ ಬಿನ್‌ ಕೃಷ್ಣಪ್ಪ 50 ರಸ್ತೆ 46ಬಿ 46ಬಿ 49 69.94 410.76 480.70 
ಎಂ.ಪಿ. ಲಕ್ಷಿ ದೇವಿ 51 48 ರಸ್ತೆ 47 52 - 262.50 262.50 
ಕೋಂ ವಾಸಪ್ಪಗೌಡ 
ಎಂ.ಪಿ. ಲಕ್ಷಿ ದೇವಿ 52 48 ರಸ್ತೆ 51 ರಸ್ತೆ ಇ 262.50 262.50 
ಕೋಂ ವಾಸಪ್ಪಗೌಡ 
ನಾಗಮ್ಮ ಕೋಂ 53ಎ ನದಿ ರಸ್ತೆ ರಸ್ತೆ 55ಬಿ 90.85 531.35 622.20 
ವೇದಪ್ಪಗೌಡ 
ಕೆ.ಬಿ. ಮೈತ್ರಾ 53ಬಿ ನದಿ ರಸ್ತೆ 53:ಎ 53ಸಿ 148.82 349.86 498.68 
ಕೆ.ಟಿ. ರತ್ನಮ್ಮಕೋಂ 53ಸಿ ನದಿ ರಸ್ತೆ 53:ಬಿ 54ಬಿ - 777.75 777.75 
ಕೆ.ಸಿ. ನಾಗಪ್ಪಗೌಡ 
ವಹಾಬ್‌ಸಾಬ್‌ 54ಎ ನದಿ ರಸ್ತೆ 54:ಬಿ 55 175.51 634.49 810.00 
ಪುಟ್ಟಯ್ಯಗೌಡ ಬಿನ್‌ 54ಬಿ ನದಿ ರಸ್ತೆ 53:ಸಿ 54ಎ 11.02 839.93 850.95 
ಮಲ್ಲಯ್ಯಗೌಡ 
ಎಂ.ಎಸ್‌. 55 ನದಿ ರಸ್ತೆ 54:ಎ 56 166.48 794.27 960.75 
ಲಕ್ಷ ಣರಾವ್‌ ಬಿನ್‌ 
ಸೋಮಯ್ಯ 
ಎಂ.ಎಸ್‌. 56 ನದಿ ರಸ್ತೆ 55 57 57.49 400.01 457.50 
ಲಕ್ಷಣರಾವ್‌ ಬಿನ್‌ 
ಸೋಮಯ್ಯ 
ತಿಮ್ಮಯ್ಯಗೌಡ ಬಿನ್‌ 57 ನದಿ ರಸ್ತೆ 56 58ಎ 166.49 1187.71 1354.20 
ಸುಬ್ಬಯ್ಯಗೌಡ 
ನಾರಾಯಣಗೌಡ ಕೆ.ಎಂ. 58ಎ ನದಿ ರಸ್ತೆ 57 58ಬಿ 105.30 882.90 988.20 
ವೇದಪ್ಪಗೌಡ ಬಿನ್‌ 
ಮಲ್ಲಯ್ಯಗೌಡ 
ಕೆ.ಎಸ್‌. ದುಗ್ಗಪ್ಪಗೌಡ 58ಬಿ ನದಿ ರಸ್ತೆ 58ಎ 58ಸಿ 59.52 379.68 439.20 
ಬಿನ್‌ ಶೇಷಪ್ಪಗೌಡ 
ಲೋಕಪ್ಪಗೌಡ 58ಸಿ ನದಿ ರಸ್ತೆ 58ಬಿ 59 93.12 341.50 434.62 
ಸಿ. ಪ್ರೇಮಚಂದ್ರ 59 ನದಿ ರಸ್ತೆ 58ಸಿ 60 106.20 1258.80 1365.00 



















































































೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 4 5 6 7 8 9 10 11 

37. | ಚಂದ್ರಪ್ರಸಾದ್‌ ಬಿನ್‌ 60 ನದಿ ರಸ್ತೆ 59 61 132.10 847.90 980.00 
ಚನ್ನಪ್ಪಗೌಡ 

38. ಪುಟ್ಟಯ್ಯಗೌಡ ಬಿನ್‌ 61 ನದಿ ರಸ್ತೆ 60 62 70.08 748.92 819.00 
ಮಲ್ಲಯ್ಯಗೌಡ 

39. | ಚರ್ಚ್‌ಫಾದರ್‌ 62 ನದಿ ರಸ್ತೆ 61 63 97.92 1253.08 1351.00 
(ಸಿ.ಎಸ್‌.ಐ.ಎ.ಕೆ. 
ಎನ್‌.ಡಿ. ವಾಸದಮನೆ) 

40. | ಮಾನಪ್ಪ ಶೆಟ್ಟಿ ಮತ್ತು 63 ನದಿ ರಸ್ತೆ 62 64ಎ 242.24 877.76 | 1120.00 
ಪದ್ಮಾವತಮ್ಮ 

41. | ಶ್ರೀಮತಿ ಸೀತಮ್ಮ 64ಎ ನದಿ ಸ್ಮೆ 63 65 252.22 1335.78 1589.00 

42, ರಾಮಣ್ಣ ಶೆಟ್ಟಿ 65 66 ರಸ್ತೆ 64ಎ 67 67.13 86.87 154.00 

43. ರಾಮಣ್ಣಶೆಟ್ಟಿ 66 ನದಿ 65 64ಎ 67 168.57 436.43 605.00 

44. | ಕೆ.ವೈ. ಕೃಷ್ಣಯ್ಯ ಶೆಟ್ಟಿ 67ಎ 67ಬಿ ರಸ್ತೆ 65 68 276.75 73:25 350.00 

45. | ಕೆ.ವೈ. ಕೃಷ್ಣಯ್ಯ ಶೆಟ್ಟಿ 67ಬಿ ನದಿ 67ಎ 66 68 33.45 421.55 455.00 

46. | ಗ್ರಾಮಪಂಚಾಯಿತಿ 68 ನದಿ ರಸ್ತೆ 67ಎ 70 135.52 444.48 580.00 
ಕಛೇರಿ ಕಟ್ಟಡ 

47. |ಕೆ. ಗುಣಕರಶೆಟ್ಟಿ ಬಿನ್‌ 69 70 ರಸ್ತೆ 70 71 115.53 158.22 273.75 
ಸುಬ್ಬಯ್ಯ ಶೆಟ್ಟಿ 

48. ಮಮ್ತಾಜ್‌ ಕೋಂ 70 ನದಿ ರಸ್ತೆ 68 69 132.35 195.53 327.88 
ಜಲೀಲ್‌ಸಾಬ್‌ 

49. ದೇವಪ್ಪಗೌಡ ಬಿನ್‌ 71 ನದಿ ರಸ್ತೆ 69 72 88.00 407.6 495.60 
ತಿಮ್ಮೇಗೌಡ 

50. ಮ್ಯಾನೇಜಿಂಗ್‌ ಡೈರೆಕ್ಟರ್‌, 72 ನದಿ ರಸ್ತೆ 71 73 127.33 250.67 378.00 
ಕರ್ನಾಟಕ ಫೈನಾನ್ಸ್‌ 
ಕಾರ್ಪೊರೇಷನ್‌ 
ಬೆಂಗಳೂರು 




























































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೮೧ 

1 2 4 6 7 8 9 10 11 

51. ಮ್ಯಾನೇಜಿಂಗ್‌ ಡೈರೆಕ್ಟರ್‌, 73 ನದಿ ರಸ್ತೆ 72 74 ವಾ 609.00 609.00 
ಕರ್ನಾಟಕ ಫೈನಾನ್ಸ್‌ 
ಕಾರ್ಪೊರೇಷನ್‌ 
ಬೆಂಗಳೂರು 

52. | ಯು. ಕೊರಗಶೆಟ್ಟಿ ಬಿನ್‌ 74 ನದಿ ರಸ್ತೆ 73 75 509.40 264.60 774.00 
ಜಿಂಕ್ರಶೆಟ್ಟಿ 

53. | ಸರೋಜ ವಿ. ಶೆಟ್ಟಿ 75 ನದಿ ರಸ್ತೆ 74 76ಸಿ 168.17 352.13 520.30 

54. | ವಿ.ಎಸ್‌. ಮಾಬಿನ್‌ 76ಎ ನದಿ ರಸ್ತೆ 77ಸಿ 78 51.00 250.00 301.00 
ಕೋಂ ಬೆಂಜಮಿನ್‌ 

55. | ಎಸ್‌. ಕಣ್ಣನ್‌, ಬಿನ್‌ 76ಬಿ ನದಿ ರಸ್ತೆ 76ಸಿ 77ಬಿ 75.90 66.00 141.90 
ಗೋವಿಂದಸ್ವಾಮಿ 

56. | ಸುಮತಿ ಕೋಂ ಎನ್‌. 76ಸಿ ನದಿ ರಸ್ತೆ 75 76ಬಿ 122.60 264.40 387.00 
ನಾಗರಾಜ್‌ 

57. | ಯು. ಕೊರಗಶೆಟ್ಟಿ ಬಿನ್‌ 77ಎ ನದಿ ರಸ್ತೆ 77ಬಿ 77ಸಿ 63.00 130.50 193.50 
ಜಿಂಕ್ರಿಯಾಶೆಟ್ಟಿ 

58. | ಖಂಡೋಜಿರಾವ್‌ ಬಿನ್‌ 77ಬಿ ನದಿ ರಸ್ತೆ 76ಬಿ 77ಎ 77.08 125.02 202.10 
ನಾಗಪ್ಪ 

59. | ಎನ್‌.ಎ. ಲಕ್ಷಣ್‌ ಬಿನ್‌ 77ಸಿ ನದಿ ರಸ್ತೆ 77ಎ 76ಎ 72.52 120.98 193.50 
ಅಪ್ಪಣ್ಣ 

60. | ವಾಸುದೇವಭಟ್‌ ಮತ್ತು 78 ನದಿ ರಸ್ತೆ 76ಎ 79 ಮ 516.00 516.00 
ಇತರರು 

61. | ಮಾ. ಸುಬ್ಬರಾವ್‌ 79 ನದಿ ರಸ್ತೆ 78 80 22.00 322.00 344.00 

62. | ಎನ್‌.ಎ. ಶ್ರೀಧರ್‌ 80 ನದಿ ರಸ್ತೆ 79 81 163.90 438.10 602.00 

63. | ತುಂಡುರಸದ 81 ನದಿ ರಸ್ತೆ 80 82 ಷೆ 494.50 494.50 
ವೆಂಕಟರಮಣಯ್ಯ 

64. | ಶ್ರೀ ಆಂಜನೇಯ 82 ನದಿ ರಸ್ತೆ 81 83 78.00 506.80 584.80 
ದೇವಸ್ಥಾನ 

65. | ನರಸಿಂಹ ರಾಘವಾಚಾರ್‌ 83 ನದಿ ರಸ್ತೆ 81 ಗದೆ 18.24 3206.76 3225.00 


































































































೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 3 4 6 7 8 9 10 11 

66. | ಮ. ವೆಂಕಟಪ್ಪ ಗೌಡ 85 ನದಿ ರಸ್ತೆ ಗದ್ದೆ 86 ದ 4200.00 4200.00 
ಬಿನ್‌ ದೇವಪ್ಪಗೌಡ 

67. | ಫಾರೆಸ್ಟ್‌ ಕ್ಹಾಟ್ರಸ್‌ 86 ನದಿ ರಸ್ತೆ 85 87 320.32 1179.68 1500.00 

68. | ಕೆ.ಇ.ಬಿ. ಸೆಕ್ಟನ್‌ 87 ನದಿ ರಸ್ತೆ 86 88 84.00 1016.00 1108.00 
ಅಧಿಕಾರಿಗಳ ವಸತಿಗೃಹ 

69. | ಕೆ.ಇ.ಬಿ. ಮೀಟರ್‌ 88 ನದಿ ರಸ್ತೆ 87 89 44.00 581.00 625.00 
ರೀಡರ್‌ ಮನೆ 

70. ವಿದ್ಯುಚ್ಛಕ್ತಿ ಇಲಾಖೆ 89 ನದಿ ರಸ್ತೆ 88 ಗದ್ದೆ 72.00 1928.00 2000.00 

71. | ಡಿ. ಶಕುಂತಲಮ್ಮ ಕೋಂ 90 ಗದ್ದೆ ರಸ್ತೆ ಗದ್ದೆ ಗದ್ದೆ 165.07 80.93 246.00 
ಕೃಷ್ಣಮೂರ್ತಿ 

72. | ಉಪೇಂದ್ರಯ್ಯಗೌಡ 93 ರಸ್ತೆ ಗದ್ದೆ 94 ಗದ್ದೆ | 300.00 300.00 

73. | ಎನ್‌.ಎಸ್‌. ನಾಗಪ್ಪಗೌಡ 94 ರಸ್ತೆ ಗದ್ದೆ 95 93 ದ 300.00 300.00 
ಬಿನ್‌ ಸುಬ್ಬೇಗೌಡ 

74. | ಉಪೇಂದ್ರಯ್ಕಗೌಡ 95 ರಸ್ತೆ ಗದ್ದೆ 97 94 ದ 300.0 300.00 

75. | ಅತ್ತರ್‌ ಉನ್ನೀಸಾ ಕೋಂ 97 ರಸ್ತೆ ಗದ್ದೆ 101 95 100.15 509.85 610.00 
ಇಬ್ರಾಹಿಂ ಸಾಬ್‌ 

76. | ಸಿ. ಗುರುದಾಸ್‌ 101 ರಸ್ತೆ ಗದ್ದೆ 102 97 77.00 548.00 625.00 

77. | ಶ್ರೀಮತಿ ಜಯಮ್ಮ 102 ರಸ್ತೆ ಗದ್ದೆ 103 101 175.49 424.51 600.00 
ಕೋಂ ಕೆ. ರಾಮ 
ಜೋಯ್ಸ್‌ 

78. | ರುಕ್ಮಿಣಿಬಾಯಿ 103 ರಸ್ತೆ ಗದ್ದೆ 105 102 ಇ 550.00 550.00 

79. | ಪುಟ್ಟಣ್ಣಭಟ್ಟ ಎಸ್‌. ಬಿನ್‌ 105 ರಸ್ತೆ ಗದ್ದೆ 106 103 114.49 335.51 450.00 
ಸುಬ್ಬಣ್ಣಭಟ್‌ 

80. | ಎಸ್‌. ಪುಟ್ಟಣ್ಣ ಭಟ್ಟ 106 ರಸ್ತೆ ಗದ್ದೆ 107 105 62.64 237.36 300.00 

81. | ಹೆಚ್‌.ಆರ್‌. ಚನ್ನಪ್ಪಗೌಡ 107 ರಸ್ತೆ ಗದ್ದೆ 108 106 120.38 329.62 450.00 
ಹಳಸವಾಳ 

82. | ಬಿ.ಎಂ. ರಫೀ ಬಿನ್‌ 108 ರಸ್ತೆ ಗದ್ದೆ 109 107 109.59 297.91 407.50 








ಕೆ.ಎಂ. ಬಾಬುಬ್ಯಾರಿ 
















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೮೩ 
1 2 3 6 7 8 9 10 11 
83. | ಬಿ.ಎಂ ಪುಟ್ಟಪ್ಪಗೌಡ 109 ರಸ್ತೆ ಗದ್ದೆ 109 108 136.80 413.20 550.00 
84. ಸೈಯದ್‌ ಬದ್ರುಲ್ಲಾ ಬಿನ್‌ 110 ರಸ್ತೆ ಗದ್ದೆ 111 109 142.63 437.37 580.00 

ಸೈಯದ್‌ ಜಾಫರ್‌ 
85. | ಪೋ: ಪುಟ್ಟಯ್ಯ 111 ರಸ್ತೆ ಗದ್ದೆ 112 110 ಷ್ಣ 425.00 425.00 
86. |ಶ್ರೀ ಆಂಜನೇಯ 112 ರಸ್ತೆ ಗದ್ದೆ 113ಎ 111 26.10 241.40 267.50 
ದೇವಸ್ಥಾನ 
ತಾ] 
87. ದೇವಪ್ಪಗೌಡ 113ಎ ರಸ್ತೆ ಗದ್ದೆ 113ಬಿ 112 87.78 227.22 315.80 
88. ಮಂಜಪ್ಪಗೌಡ 113ಬಿ ರಸ್ತೆ ಗದ್ದೆ 114 113ಎ 83.16 191.84 275.00 
89. | 1) ಟಿ.ಆರ್‌. ನಾಗಪ್ಪಗೌಡ 114 ರಸ್ತೆ ಗದ್ದೆ 113ಬಿ 115ಎ 186.42 578.58 765.00 
2) ಟಿ.ಆರ್‌.ಶ್ರೀನಿವಾಸಯ್ಯ 
3) ಟಿ.ಆರ್‌. ಮಂಜುನಾಥ 
4) ಟಿ.ಆರ್‌. ವಾಸು 
ದೇವಯ್ಯ 
90. | ಕೆ.ಟಿ. ನಾಗರಾಜ್‌ ಬಿನ್‌ 115ಎ ರಸ್ತೆ ಕೆರೆ 115ಬಿ 114 144.44 365.56 510.00 
ತಿಮ್ಮಯ್ಯಗೌಡ 
91. | ದೇವಪ್ಪಗೌಡ ಮತ್ತು 115ಬಿ ರಸ್ತೆ ಕೆರೆ 116 115ಎ 246.50 263.50 510.00 
ಮಂಜಪ್ಪಗೌಡ 
92. | ಎ.ಎಸ್‌. 116 ರಸ್ತೆ ಕೆರೆ ರಸ್ತೆ 115ಬಿ 112.32 137.68 250.00 
ಧರ್ಮಯ್ಯಗೌಡ 
93. | ಎ.ಯು. ನರೇಂದ್ರ ಬಿನ್‌ 117 ರಸ್ತೆ ಕೆರೆ 504 ರಸ್ತೆ - 180.00 180.00 
ಉಪೇಂದ್ರಯ್ಯಗೌಡ 
94. ಗ್ರಾಮಪಂಚಾಯಿತಿ 118 ರಸ್ತೆ ಕೆರೆ 119 327 42.85 362.15 405.00 
ಅಂಗಡಿ, ಮಳಿಗೆ ಸರ್ಕಾರಿ 
ಬಾವಿ 
95. | ಸರ್ಕಾರಿ ಪಶುವೈದ್ಯ ಶಾಲೆ 119 ರಸ್ತೆ ಗದ್ದೆ 119 119 87.70 677.30 765.00 










































































೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 4 5 6 7 8 9 10 11 

96. | ಗ್ರಾಮಪಂಚಾಯಿತಿ 119 ರಸ್ತೆ ಗದ್ದೆ 119 119 90.00 765.00 855.00 
ಬಡಾವಣೆ ಜಾಗ ನೀರಿನ 
ಯಂತ್ರದ ಮನೆ ಮತ್ತು 
ಗ್ರಾಮಪಂಚಾಯಿತಿ ಸಂತೆ 
ಮೈದಾನದಲ್ಲಿ ಷೆಡ್‌ಗಳು 

97. | ಗ್ರಂಥಾಲಯ ಕಟ್ಟಡ 119 ರಸ್ತೆ ಗದ್ದೆ 120 119 43.20 406.80 450.00 
ಗ್ರಾಮ ಪಂಚಾಯಿತಿ 
ಯದ್ದು 

98. | ಹೆಚ್‌.ಬಿ. ನಾಗೇಶ ಬಿನ್‌ 120 ರಸ್ತೆ ಗದ್ದೆ 121 119 117.49 1322.51 1440.00 
ಹೆಚ್‌.ವಿ. ತಿಮ್ಮಪ್ಪ ವಾಸ 
ಸಾಮವೆಲ್‌ ದಾಮೋದರ 

99. | 1) ವೆಂಕ್ಟಯ್ಯಗೌಡ 121 ರಸ್ತೆ 122 122 120 96.05 276.95 373.00 
2) ಧರ್ಮಯ್ಯಗೌಡ 
3) ಹಳಗ ದಿವಾಕರಗೌಡ 
ವಾಸ ಕೇಶವಚಾರ್‌ 

100. | ಹೆಚ್‌.ಡಿ. 122 121 ಗದ್ದೆ 126 120 211.62 1475.88 1687.50 
ರಾಮಯ್ಯಗೌಡ ವಾಸ 
ಬಚ್ಚ ನಾಯಕ್‌ ವಗ್ಗೆರೆ 

ಚ ಲ 

101. | ಹೆಚ್‌.ಟಿ. ನಾಗೇಶ ಬಿನ್‌ 123 120 ಗದ್ದೆ ಬಯಲು ಬಯಲು ದ 720.00 720.00 
ಹೆಚ್‌.ವಿ ತಿಮ್ಮಪ್ಪ 

102. | 1) ವೆಂಕ್ಟಯ್ಯಗೌಡ 124 ರಸ್ತೆ ಗದ್ದೆ 125 ರಸ್ತೆ 87.54 632.46 720.00 
2) ಧರ್ಮಯ್ಯಗೌಡ 

103. | ಹೆಚ್‌.ಟಿ. ನಾಗೇಶ ಬಿನ್‌ 125 ರಸ್ತೆ ಗದ್ದೆ 127 124 112.51 1267.49 1380.00 
ಹೆಚ್‌.ವಿ. ತಿಮ್ಮಪ್ಪ ವಾಸ 
ಮಹಮದ್‌ 

104. | ಸಲೀಮಾ ಬೇಗಂ ಕೋಂ 126 ರಸ್ತೆ ಗದ್ದೆ ರಸ್ತೆ 122 82.59 607.41 690.00 
ಅಬ್ದುಲ್‌ ಖಾನ್‌ 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೮೫ 
1 2 5 6 8 9 10 11 

105. | ಹೆಚ್‌.ಟಿ. ನಾಗೇಶ ಬಿನ್‌ 127 ರಸ್ತೆ ರಸ್ತೆ 128 125 129.40 1190.60 1320.00 
ಹೆಚ್‌.ಟಿ. ತಿಮಪ್ಪ, 
ವಾಸ, ಎಂ.ವಿ. ಕೃಷ್ಣಯ್ಯ 
ಶೆಟ್ಟಿ ಭಂಡಾರಿ ಷಾಪ್‌ 
ಟೈಲರಿಂಗ್‌ ಷಾಪ್‌ 

106. | ಹೆಚ್‌. ರಾಮಯ್ಯಗೌಡ 128 ರಸ್ತೆ ಗದ್ದೆ 129 127 58.75 637.25 696.00 
ವಾಸ ಖಾದರ್‌ ಸಾಬ್‌ 

107. | ಹೆಚ್‌.ಡಿ. ರಾಮಯ್ಯ 129 ರಸ್ತೆ ಗದ್ದೆ 130 128 ಣಿ 900.00 900.00 
ಗೌಡ ವಾಸ ಅಬುಬಕರ್‌ 

108. | 1) ವೆಂಕ್ಟಯ್ಯಗೌಡ 131 ರಸ್ತೆ ಗದ್ದೆ 141 16 119.68 536.77 656.45 
2) ಧರ್ಮಯ್ಯಗೌಡ 
3) ವಾಸ ವಿ.ಎಲ್‌. 
ರಂಗಪ್ಪ 

109. ಶಿವರಾಮಶೆಟ್ಟಿ ಬಿನ್‌ 130 ರಸ್ತೆ ಗದ್ದೆ ರಸ್ತೆ 129 32.49 1047.51 1080.00 
ಶೀನಪ್ಪ ಶೆಟ್ಟಿ ವಾಸ 
ಗಂಗಮ್ಮ 

110. | ಶರಾವತಿಬಾಯಿ ಕೋಂ 132 ರಸ್ತೆ 136 137 135 262.52 397.48 660.00 
ಎನ್‌ ಕೃಷ್ಣೋಜಿರಾವ್‌ 

111. | ಶರಾವತಿ ಬಾಯಿ ಕೋಂ 133 ರಸ್ತೆ ಗದ್ದೆ 141 132 83.60 158.40 242.00 
ಎಸ್‌. ಕೃಷ್ಣೋಜಿರಾವ್‌ 
ವಾಸದ 
ದುರ್ಗೋಜಿರಾವ್‌ 

112. | ಶರಾವತಿಬಾಯಿ ಕೋಂ 134 135 ಗದ್ದೆ 132 133 68.49 486.51 555.00 
ಎಸ್‌. ಕೃಷ್ಣೋಜಿರಾವ್‌ 

113. | ಶರಾವತಿಬಾಯಿ ಕೋಂ 135 135 134 132 133 ಮ 528.00 528.00 
ಎಸ್‌. ಕೃಷ್ಣೋಜಿರಾವ್‌ 

114. | ಶರಾವತಿಬಾಯಿ ಕೋಂ 136 132 ಗದೆ 137 134 89.06 4759.94 4849.00 








ಎಸ್‌. ಕೃಷ್ಣೋಜಿರಾವ್‌ 




























































































೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 5 6 7 8 9 10 11 

115. | ಶರಾವತಿಬಾಯಿ ಕೋಂ 138 ಗದ್ದೆ 140 136 550.00 4250.00 4800.00 
ಎಸ್‌. ಕೃಷ್ಣೋಜಿರಾವ್‌ 139 
ಶಿವಾಜಿ ರೈಸ್‌ ಮಿಲ್‌ 

116. | ಶರಾವತಿಬಾಯಿ ಕೋಂ 140 ತೋಟ ತೋಟ 138 42.00 438.00 480.00 
ಎಸ್‌. ಕೃಷ್ಣೋಜಿರಾವ್‌ 139 

117. | ಎಂ.ಎ. ಹಸನಬ್ಬ ಬಿನ್‌ 141 ಬಯಲು 133 131 73.75 226.25 300.00 
ಅಹಮದ್‌ ಬ್ಯಾರಿ 

118. | ಎಂ.ಡಿ. ಕೃಷ್ಣಮೂರ್ತಿ 143 51 409 144 41.54 1058.46 1100.00 
ಬಿನ್‌ ದೂಳಪ್ಪ 

119. | ತಿರುಮಲಯ್ಯ 144 ರಸ್ತೆ 143 406ಬಿ ದ 1400.00 1400.00 

120. | ಕೊಲ್ಲೂರಯ್ಯ 146 ರಸ್ತೆ 37 147 40 107.47 594.53 702.00 

121. | ಮಂಜುನಾಥ ಭಂಡಾರಿ 147 ರಸ್ತೆ 34 148 146 76.00 379.00 455.00 
ಬಿನ್‌ ತಿಮ್ಮ ಭಂಡಾರಿ 

122. | ಕಿಟ್ಟಿ ಭಂಡಾರಿ 148 ರಸ್ತೆ 34 149 147 38.64 861.36 900.00 

123. | ಆರ್‌. ರಾಮಪ್ಪ ಬಿನ್‌ 149 ರಸ್ತೆ 30 29 148 ದ 750.00 750.00 
ರಂಗಪ್ಪ 

124. | ಹೆಚ್‌.ವಿ. ವಾಸಪ್ಪ 150ಎ ನದಿ ರಸ್ತೆ 150ಬಿ 152ಬಿ 63.00 737.00 800.00 

125. | ಭಾಸ್ಕರನಾಯರ್‌ ಬಿನ್‌ 150ಬಿ ನದಿ ರಸ್ತೆ 323 150ಎ 30.24 819.76 850.00 
ಶಂಕುಂಡಿನಾಯರ್‌ 

126. | ಎ.ಎಸ್‌. 152ಎ ನದಿ ರಸ್ತೆ 285 155 119.33 480.67 600.00 
ಧರ್ಮಯ್ಯಗೌಡ 

127. | ಟಿ.ಆರ್‌. ಲಕ್ಷಿ ದೇವಮ್ಮ | 152ಬಿ ನದಿ ರಸ್ತೆ 150ಬಿ ದಾರಿ 89.63 910.37 1000.00 
ಕೋಂ ಉಪೇಂದ್ರಗೌಡ 

128. | 1) ದಸ್ತಗಿರಿ 2) ಅಮೀರ್‌ | 153ಎ ನದಿ ರಸ್ತೆ ದಾರಿ 279 97.40 752.60 850.00 
ಸಾಬ್‌ 

129. | ಬಸಮ್ಮ 154 ನದಿ ರಸ್ತೆ 155 156 44.00 656.00 700.00 

130. | ಸೀನಪ್ಪ ಬಿನ್‌ ಪುಟ್ಟಣ್ಣ 155 ನದಿ ರಸ್ತೆ 152ಎ 154 ಈ 325.00 325.00 

131. | ಎಂ.ಡಿ. ಕೃಷ್ಣಮೂರ್ತಿ 156 ನದಿ ರಸ್ತೆ 154 ದಾರಿ 125.36 549.64 675.00 








ಬಿನ್‌ ದೊಳಪ್ಪ 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೮೭ 
1 2 4 5 6 8 9 10 11 

132. ಇಂದಿರಮ್ಮ ಕೋಂ 157 ನದಿ ರಸ್ತೆ ದಾರಿ 509 84.75 1815.15 1900.00 
ಚಂದ್ರಪ್ಪ 

133. ಮಹಮದ್‌ ಹುಸೇನ್‌ 162 ನದಿ ರಸ್ತೆ 169 171 - 500.00 500.00 
ಬಿನ್‌ ಅಬ್ದುಲ್‌ ಕರೀಂ 

134. | ದಿಂಡಿಗರ ಅಹಮದ್‌ 167 ನದಿ ರಸ್ತೆ 168 169 51.50 1973.50 2025.00 
ಮನೆ ರಜಾಕ್‌ 

135. | ತೆರಿಜಾ ಡಿಸೋಜ ಕೋಂ 168 ನದಿ ರಸ್ತೆ ಬಯಲು 167 ಣ್‌ 1080.00 1080.00 
ಬಾಜಲ್‌ ಡಿಸೋಜ 

136. ಸೈಯದ್‌ ಗಫಾರ್‌ ಬಿನ್‌ 169 ನದಿ ರಸ್ತೆ 167 162 80.00 446.00 535.00 
ಸೈಯದ್‌ ಅಹಮದ್‌ 

137. ಚಂದ್ರಮ್ಮ ಹೆಗ್ಗಡ್ತಿ 189 ನದಿ ರಸ್ತೆ 188 190ಬಿ - 234.00 234.00 

138. | ಮಂಡಳಿ ಮಹದ್‌ 171 ನದಿ ರಸ್ತೆ 162 172 130.00 465.00 595.00 

139. | ಕರೀಂ ಸಾಬ್‌ ಬಿನ್‌ 172 ನದಿ ರಸ್ತೆ 171 173 122.66 602.34 725.00 
ಹುಸೇನ್‌ 

140. | ಕರೀಂ ಸಾಬ್‌ ಬಿನ್‌ 173 ನದಿ ರಸ್ತೆ 172 175 162.42 427.58 590.00 
ಹುಸೇನ್‌ 

141. ಮಹಮದ್‌ ಖಾನ್‌ 174 ನದಿ 176 175 178 217.33 607.67 825.00 

142. | ಹುಸೇನ್‌ ಖಾನ್‌ 175 ನದಿ ಸ್ಮೆ 173 174 - 337.50 337.50 
ಹೆಬೀಬ್‌ ಖಾನ್‌ 

143. | ಶಿಕಾರಿ ಅಕ್ಬರ್‌ಸಾಬ್‌ 176 174 ಸ್ಮೆ 177ಎ 178 55.48 187.52 243.00 

144. | ಅಕಾರಿ ಅಕ್ಬರ್‌ ಸಾಬ್‌ 177ಎ 174 ಸ್ಮೆ 175 176 - 147.90 147.90 

145. ದೇವಮ್ಮ 178 ನದಿ ರಸ್ತೆ 176 179 - 753.75 753.75 
1) ಚಂದ್ರಯ್ಯಗೌಡ 
2) ರಾಮಯ್ಯಗೌಡ 








3) ರತ್ನಮ್ಮ ಕೊಂ ಕೆ.ಸಿ. 
ನಾಗಪ್ಪಗೌಡ 

























































































೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 3 4 5 6 ಟೆ 8 9 10 11 

146. | ರಶೀದ್‌ ಖಾನ್‌ ಬಿನ್‌ 180 ನದಿ ರಸ್ತೆ 179 183ಎ 195.96 929.04 1125.00 
ಹುಸೇನ್‌ ಸಾಬ್‌ 

147. | ದಸ್ತಗಿರಿ ಅಬ್ದುಲ್‌ 183ಎ ನದಿ ರಸ್ತೆ 180 184 196.07 469.93 666.00 
ಖಾಲಿಕ್‌ 

148. | ಸೈಯದ್‌ ಬಷೀರ್‌ 184 ನದಿ ರಸ್ತೆ 183 185 107.52 306.48 414.00 

149. | ಮಹಮದ್‌ ಖಾಸಿಂ 185 ನದಿ ರಸ್ತೆ 184 186 54.00 337.50 391.50 
ಸಾಬ್‌ ವಾಸ ಹರೀಷಾಬಿ 

150. | ಸೈಯದ್‌ ಖಾಸೀ ಸಾಬ್‌ 186 ನದಿ ರಸ್ತೆ 185 187 320.30 521.20 841.50 

151. | ಸೈಯದ್‌ ಅಶ್ವಾರ್‌ ಬಿನ್‌ 187 ನದಿ ರಸ್ತೆ 186 188 | 463.50 463.50 
ಸೈಯದ್‌ ಅಕ್ಬರ್‌ 

152. | ಗೋಪಾಲ ಖಾಲಿಕ್‌ 188 ನದಿ ರಸ್ತೆ 187 189 102.00 438.00 540.00 

153. | ಅಬ್ದುಲ್‌ ರಸೂಲ್‌ ಬಿನ್‌ 190ಎ ನದಿ ರಸ್ತೆ 190ಬಿ 191ಎ 76.90 139.10 216.00 
ಅಬ್ದುಲ್‌ ಗಫೂರ್‌ 

154. | ಜುಬೇದಾ ತಂದೆ 190ಬಿ ನದಿ ರಸ್ತೆ 189 190ಎ 61.10 193.90 255.00 
ಅಬ್ದುಲ್‌ ಗಫೂರ್‌ 

155. | ಅತ್ತರ್‌ ಮಹದ್‌ 191ಎ ನದಿ ರಸ್ತೆ 190ಎ 192 131.79 276.21 408.00 
ಇನ್ನೂಸ್‌ 

156. | ಸೈಯದ್‌ ಅಮೀರ್‌ 192 ನದಿ ರಸ್ತೆ 192ಎ ಬಯಲು 92.62 481.13 573.75 
ಇನ್ನೂಸ್‌ 

157. | ಸಮದ್‌ ಖಾನ್‌ ಬಿನ್‌ 194 ರಸ್ತೆ ಗದ್ದೆ 195 ರಸ್ತೆ 114.67 369.08 483.75 
ಮಹಮದ್‌ ಖಾನ್‌ 

158. | ಲಾಲ್‌ ಬಂದಿ 195 ರಸ್ತೆ ಗದ್ದೆ 197 194 70.65 309.60 380.25 
ಮಹೆಬೂಬ್‌ ಸಾಬ್‌ 

159. | ಜಾಜಮ್ಮ ಕೋಂ 334 ಗದ್ದೆ ಗದ್ದೆ ಬಯಲು ಬಯಲು 250.56 1999.44 2250.00 
ಶಂಕರಪ್ಪ ಗೌಡ 

160. | ಮಹಮದ್‌ ಖಲಂದರ್‌ 197 ರಸ್ತೆ ಗದ್ದೆ 199 195 44.44 198.56 243.00 

161. | ಮಹಮದ್‌ ಇನ್ನೂಸ್‌ 198 ರಸ್ತೆ ಗದ್ದೆ 200 226 151.51 559.49 711.00 
ಬಿನ್‌ ದಸ್ತಗಿರಿ ಸಾಬ್‌ 































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೮೯ 
1 2 4 6 7 8 9 10 11 

162. ಅಬ್ದುಲ್‌ ಅಜೀಜ್‌ ಬಿನ್‌ 199 ರಸ್ತೆ ಗದ್ದೆ 226 197 130.50 306.00 436.50 
ಅಬ್ದುಲ್‌ ರಜಾಕ್‌ 

163. ಸೈಯದ್‌ ಅಮೀರ್‌ 200 ರಸ್ತೆ ಗದ್ದೆ 201 198 67.32 382.68 450.00 

164. ಸಣ್ಣ ಅಕ್ಬರ್‌ ಸಾಬ್‌ 201 ರಸ್ತೆ ಗದ್ದೆ 202 200 144.02 370.33 515.25 
ಬಿನ್‌ ಸೈಯದ್‌ ಗೌಸ್‌ 

165. | ಹೆಚ್‌.ಬಿ. ಹರಿಯಪ್ಪ 202 ರಸ್ತೆ ಗದ್ದೆ 203 205 16.10 415.90 432.00 

166. | ಶ್ರೀ ವೀರಭದ್ರ ದೇವಸ್ಥಾನ 203 ರಸ್ತೆ ಗದ್ದೆ 204 202 ದ 189.00 189.00 

167. ! ಗುಲಾಬಿ ಆಚಾರ್ತಿ ಕೋಂ 204 205 ಗದ್ದೆ 206 203 ಹ 442.50 442.50 
ಲಕ್ಷ ಣಾಚಾರ್‌ 

168. | ಗುಲಾಬಿ ಆಚಾರ್ತಿ ಕೋಂ 205 ರಸ್ತೆ 204 206 203 112.59 241.41 354.00 
ಲಕ್ಷ ಣಾಚಾರ್‌ 

169. | ಪ್ಯಾರಿಜಾನ್‌ ಕೋಂ 206 ರಸ್ತೆ ಗದ್ದೆ 207ಎ 205 109.23 480.27 589.50 
ಎನ್‌. ರಶೀದ್‌ ಸಾಬ್‌ 

170. ಸೈಯದ್‌ ಅಬ್ದುಲ್‌ 207ಎ ರಸ್ತೆ ಗದ್ದೆ 208ಬಿ 206 213.41 596.59 810.00 
ರಹೀಂ 

171. | ಜಯಾ ಉದ್ದೀನ್‌ 208ಬಿ ರಸ್ತೆ ಗದ್ದೆ 209 207ಎ 18.49 409.01 427.50 

172. | ಜಾಫರ್‌ ಮೊಹಿದ್ದೀನ್‌ 209 ರಸ್ತೆ ಗದ್ದೆ 210:1 208ಬಿ 70.20 492.30 562.50 
ಸಾಬ್‌ 

173. ಸೈಯದ್‌ ಸಾವುದ್ದೀನ್‌ 210:1 ರಸ್ತೆ ಗದ್ದೆ 210:2 209 124.08 384.42 508.50 
1. ಅಹಮ್ಮದ್‌ ಸಾಬ್‌ 

174. | ರಜಾಕ್‌ ಸಾಬ್‌ 210:2 ರಸ್ತೆ ಗದ್ದೆ 211 210:1 134.96 297.04 432.00 

175. | ಎ.ಎಸ್‌. ನಾಗಪ್ಪಗೌಡ 211 ರಸ್ತೆ ಗದ್ದೆ 212 210:2 91.02 349.98 441.00 
ವಾಸ ಹಯಾತ್‌ 

176. ಸೈಯದ್‌ ಗಫೂರ್‌ 212ಎ ರಸ್ತೆ ಗದ್ದೆ 213ಎ 211 85.90 274.10 360.00 
ಸಾಬ್‌ ಬಿನ್‌ 
ಗೌಸೂಸಾಬ್‌ 

177. ಸೈಯದ್‌ ಗಫೂರ್‌ 213ಎ ರಸ್ತೆ ಗದ್ದೆ 214 212ಎ 221.53 419.72 641.25 








ಸಾಬ್‌ ಬಿನ್‌ ಜಲೀಲ್‌ 
ಸಾಬ್‌ 

























































































೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 5 6 7 8 9 10 11 

178. | ಯಾಖೂಬ್‌ ಖಾನ್‌ 214 ರಸ್ತೆ ಗದ್ದೆ 215 213ಎ 111.68 864.32 976.00 

179. ಉಪೇಂದ್ರಯ್ಕಗೌಡ 215 ರಸ್ತೆ ಗದ್ದೆ 216, 217 214 102.50 309.50 412.00 

180. ಜುಮ್ಮಾ ಮಸೀದಿ 216 ರಸ್ತೆ ಗದ್ದೆ ಗದ್ದೆ 215 242.07 414.68 656.75 

217 

181. ಅಬ್ದುಲ್‌ ಅಜೀಜ್‌ ಬಿನ್‌ 218ಎ ಬಯಲು ಬಯಲು 219ಎ 220 ದ 960.00 960.00 
ಅಯೂಬ್‌ ಖಾನ್‌ 

182. |. ಮಹಬೂಬು ಖಾತು 219ಎ ರಸ್ತೆ ಬಯಲು ಬಯಲು 218ಎ 37.50 880.50 918.00 
ಕೋಂ ಇಸ್ಮಾಯಿಲ್‌ 
ಖಾನ್‌ 

183. ಸೈಯದ್‌ ಅಹ್ಮದ್‌ ಸಾಬ್‌ 220 ಗದ್ದೆ ಗದ್ದೆ 218ಎ ಗದ್ದೆ | 1980.00 1980.00 

184. ಸೈಯದ್‌ ಜಾಫರ್‌ ಬಿನ್‌ 221 ರಸ್ತೆ ಗದ್ದೆ 310 222 ದ 408.00 408.00 
ಸಾಮುದ್ದಿನ್‌ 

185. ದಸ್ತಗಿರಿ ಸಾಬಿ 222 ಸ್ಮೆ ಗದ್ದೆ 221 219ಎ ದ 408.00 408.00 

186. | ಫಾತಿಮಾಬ್‌ 226 ರಸ್ತೆ ಗದ್ದೆ 198 199 58:12 470.63 528.75 

187. ಕೃಷ್ಣಯ್ಯ ಶೆಟ್ಟಿ ಬಿನ್‌ 229 ಗದ್ದೆ ಸ್ಮೆ 239 230ಎ, 201.76 998.24 1200.00 
ಸೂರಣ್ಣ ಶೆಟ್ಟ (ನಿಡಗಳ್‌) 231ಎ 

188. ಚಿನ್ನಯ್ಯಗೌಡ ಬಿನ್‌ 230ಎ ಗದ್ದೆ ರಸ್ತೆ 229 232 284.70 715.30 1000.00 
ಕೊಲ್ಲಯ್ಯಗೌಡ 231ಎ 
(ನಿಡಗಳ್‌) 

189. ಸುಬ್ಬಣ್ಣ ಶೆಟ್ಟಿ ಬಿನ್‌ 232 ಗದ್ದೆ ರಸ್ತೆ 230ಎ, ಬಯಲು 155.90 1124.10 1280.00 
ಮುತ್ತಯ್ಯ ಶೆಟ್ಟಿ 231ಎ 

190. | ನಾಗವೇಣಿ ಕೋಂ 239 ಗದ್ದೆ ರಸ್ತೆ ಗದ್ದೆ 229 116.08 315.92 432.00 
ಟಿ.ಎಸ್‌. ಮುತ್ತನಾಯ್ಕ 

191. | ಎಂ. ಗಂಗಾಧರ ಬಿನ್‌ 285 ನದಿ ರಸ್ತೆ 279 152ಎ 40.50 274.50 315.00 
ಮಂಜಪ್ಪ 

192. | ಕೆ.ಪಿ. ಕೃಷ್ಣಪ್ಪ ಬಿನ್‌ 509 ನದಿ ರಸ್ತೆ 157 2 ದ 700.00 700.00 
ಕರಿಯಪ್ಪ 

193. | ಎಂ. ಎಲ್ಲಪ್ಪ ಬಿನ್‌ 301 ನದಿ ರಸ್ತೆ 17 324 68.40 631.60 700.00 








ಅಗಸರ ಮರಿಯಪ್ಪ 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೯೧ 
1 2 4 5 6 7 8 9 10 11 

194. ಮಂಜಪ್ಪ ಬಿನ್‌ ಲಿಂಗಪ್ಪ 300 ನದಿ ಸ್ಮೆ 324 323 = 700.00 700.00 

195. | ರಹೀಂ ಸಾಬ್‌ ಬಿನ್‌ 310 ಸ್ಮೆ ಗದ್ದೆ ಮನೆ 321 ಇ 374.00 374.00 
ಹಯಾತ್‌ 

196. ಮುದ್ದಪ್ಪ ಬಿನ್‌ ಗಂಗಪ್ಪ 323 ನದಿ ರಸ್ತೆ 300 150ಬಿ 51.80 698.20 750.00 

197. | ಲಕ್ಷ ಮ್ಮಕೋಂ ಸುಬ್ಬಣ್ಣ 324 ನದಿ ರಸ್ತೆ 301 300 46.80 678.20 725.00 
ಹೆಗ್ಡೆ 

198. | ಎಂ. ಖಂಡೋಜಿರಾವ್‌ 327 ರಸ್ತೆ ಕೆರೆ 118 504 96.39 113.61 210.00 
ಬಿನ್‌ ರಂಗಪ್ಪ 

199. | ರತ್ತಮ್ಮಕೋಂ ಬಾಬು ಬಯಲು ಬಯಲು 57.85 842.15 900.00 
ಶೆಟ್ಟಿ 

200. | ಗೋಪಾಲ ಬಿನ್‌ ಕೃಷ್ಣ 370 ನದಿ 481 452 ಬಯಲು 55.00 1545.00 1600.00 
ಪೂಜಾರಿ 

201. | ಲಕ್ಷಿ $ ಕೋಂ 482 ನದಿ 369 332 370 94.57 2155.43 2250.00 
ಪುರುಷೋತ್ತಮ 

202. | ಎಂ.ಡಿ. ಕುಮಾರ ಹೆಗ್ಡೆ 501 ಗದ್ದೆ ಗದ್ದೆ ರಸ್ತೆ ನದಿ 144.20 755.80 900.00 
ಬಿನ್‌ ದೇವಪ್ಪ 

203. | ಕೆ. ಗುಣಕರ ಶೆಟ್ಟಿ ಬಿನ್‌ 504 ರಸ್ತೆ ಕೆರೆ 327 117 177.35 77.65 255.00 
ಸುಬ್ಬಯ್ಯ ಶೆಟ್ಟಿ 

204. | ಪಿ.ಕೆ. ರಾಜು ಬಿನ್‌ 507 ಬಯಲು ಗದ್ದೆ ರಸ್ತೆ ನದಿ 132.00 468.00 600.00 
ಕುಮಾರ 

205. | ಕೆ.ಎಂ. ಉಸಾಾನ್‌ ಬಿನ್‌ 508 ನದಿ ತೋಟ ತೋಟ ತೋಟ 50.06 107.44 157.50 
ಅಬ್ದುಲ್ಲಾಸಾಬ್‌ 

206. | ಜಯಶೀಲ ಬಿನ್‌ 367 ಗದ್ದೆ ರಸ್ತೆ ಬಯಲು ಬಯಲು 135.19 564.81 700.00 
ಲೋಕಪ್ಪಗೌಡ 

207. | ಏಸುರತ್ನ ಬಿನ್‌ ಸತ್ಯಪ್ಪ 322 ಗದ್ದೆ ರಸ್ತೆ ಬಯಲು 365 78.75 971.25 | 1050.00 

208. | ಯಹೋನೋದೇವ 365 ಗದ್ದೆ ರಸ್ತೆ 322 368 95.80 1404.20 1500.00 
ಮಿತ್ರಪ್ಪ ಬಿನ್‌ 








ದೇವಪತ್ರಪ್ಪ 
















































































೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 
1 2 3 4 5 6 7 8 9 10 11 

209. | ವಿಕ್ಟರ್‌ ಬಿನ್‌ ಬಿ.ಡಿ. 368 ಗದ್ದೆ ರಸ್ತೆ 365 369 121.00 1029.00 1150.00 
ಜತಾನ್‌ 

210. | ಎ.ಕೆ. ನಾರಾಯಣ ಬಿನ್‌ 369 ಗದ್ದೆ ರಸ್ತೆ 368 332 ಷಾ 1500.00 1500.00 
ಐಯಪ್ಪ 

211. | ಶ್ರೀಧರ ಬಿನ್‌ 332 ಗದ್ದೆ ರಸ್ತೆ 369 481 101.95 1398.05 1500.00 
ಇಟ್ಟಿಯಾದ್‌ 

212. | ಕೊಟ್ರಪ್ಪ ನಾಯಕ್‌ ಬಿನ್‌ 481 370 ರಸ್ತೆ 381 ರಸ್ತೆ 87.59 3512.41 3600.00 
ಕೇಶವಾನಾಯರ್‌ 

213. | ಸಾವಿತ್ರಮ್ಮ ಕೋಂ 409 ರಸ್ತೆ 51 40 143 78.00 572.00 650.00 
ದ್ಯಾವಣ್ಣ 

ಣಿ 

214. | ಮಂಜಮ್ಮ ಕೋಂ 279 ನದಿ ರಸ್ತೆ 153ಎ 285 149.16 950.84 1100.00 
ಉಳವೆ ಮಂಜಪ್ಪ 

215. | ಸರ್ಕಾರಿ ಉರ್ದು ಶಾಲೆ 179 ನದಿ ರಸ್ತೆ 178 180 115.00 380.00 495.00 

216. | ಅಗಸರ ಸಿದ್ದಣ್ಣ ಡಿಮ್ಕಾಂಡ್‌ರಿಜಿಸ್ಟರ್‌ ರಸ್ತೆ 46ಬಿ 46ಎ 50 79.95 197.15 271.10 

ನಂ.282 ವಾಸ: ಹಬೀಬ್‌ 
ಬಿನ್‌ ಪೀರ್‌ಸಾಬ್‌ 

217. | ಅಪ್ರೋಜ್‌ ಬಿನ್‌ ತೆರಿಗೆ ನಂಬರ್‌ 491 ನದಿ ರಸ್ತೆ 509 ತೋಟ 50.40 599.60 650.00 
ಜಾಫರ್‌ 

218. | ಮುಸ್ಲಿಂ ಅರಬ್ಬೀಶಾಲೆ ಲಿಂಗಾಪುರ ಗ್ರಾಮಠಾಣ ನದಿ ರಸ್ತೆ ತೋಟ 53ಎ 110.32 739.68 850.00 

219. | ಮಾನಿಸ್‌ ಬ್ರಾಂಡಿ ಸ.ನಂ. 3 ಲಿಂಗಾಪುರ ರಸ್ತೆ ಗದ್ದೆ ಗದ್ದೆ ಗದ್ದೆ 35.50 34.50 70.00 
ಅಂಗಡಿ (ಹಿಡುವಳಿಯಲ್ಲಿ) 

220. ಹೊರಟ್ಟಿಬಸ್‌ ಲಿಂಗಾಪುರ ರಸ್ತೆ ರಸ್ತೆ 138, 10 138 7.75 6.25 14.00 
ತಂಗುದಾಣ ಮಾರ್ಜಿನ್‌ನಲ್ಲಿದೆ. 139 139 

221. | ಸಿ. ಪಾಲ್‌ ಸತೀಶ್‌ ಲಿಂಗಾಪುರ ಸ.ನಂ.93ರ ಗದ್ದೆ ರಸ್ತೆ ಗದ್ದೆ ಗದ್ದೆ 248.30 130.70 379.00 








ಬಿನ್‌ ಪ್ರೇಮಚಂದ್ರ 





ಹಿಡುವಳಿ 
































ಭಾಗ - ೬ 






















































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೯೩ 
1 2 3 4 5 6 7 8 9 10 11 
222. | ಬಸವರಾಜ ಬಿನ್‌ ಕಣಗಲಕೊಪ್ಪ ತೋಟ ಸ್ಮೆ 2 17 48.76 254.84 303.60 
ಅಂಜನಪ್ಪ ಸ.ನಂ.53ರಲ್ಲಿದೆ 
223. | ಹೇಮಂತ್‌ಕುಮಾರ್‌ ಕಣಗಲಕೊಪ್ಪ ಗದ್ದೆ 14 ಬಯಲು ಬಯಲು 96.60 683.40 780.00 
ಬಿನ್‌ ಪುಟ್ಟಯ್ಯಗೌಡ ಸ.ನಂ.55ರಲ್ಲಿದೆ 
224. | ಸುಬ್ರಮಣ್ಯ ಬಿನ್‌ ಕಣಗಲಕೊಪ್ಪ ಸ.ನಂ.80 ರಸ್ತೆ ತೋಟ ಬಯಲು 10 92.00 188.00 280.00 
ಬರಮ್ಮನಾಯ್ಕ ಹಿಡುವಳಿ 
225. | ಉಮೇಶ ಬಿನ್‌ ಡಾಕಪ್ಪ ಕಣಗಲಕೊಪ್ಪ ಸ.ನಂ.80 ರಸ್ತೆ ತೋಟ 9 5 48.00 12.00 60.00 
ಹಿಡುವಳಿ 
226. ಅಬ್ದುಲ್‌ರಜಾಕ್‌ ಬಿನ್‌ ಕಣಗಲಕೊಪ್ಪ ಸ.ನಂ.55 ರಸ್ತೆ ಬಯಲು ತೋಟ 13 133.00 1967.00 2100.00 
ಹಾಪೀಸಾಬ್‌ ಸರ್ಕಾರಿ 
227. | ಶಂಕರನಾಯ್ಕ ಬಿನ್‌ ಕಣಗಲಕೊಪ್ಪ ಸ.ನಂ.55 ಗದ್ದೆ ರಸ್ತೆ ಬಯಲು 14 81.89 878.11 960.00 
ಸುಬ್ಬನಾಯ್ಯ 
228. | ಜಿ.ಆರ್‌. ಶೇಖರ ಬಿನ್‌ | ಕಣಗಲಕೊಪ್ಪ ಸ.ನಂ.55 ರಸ್ತೆ ಬಯಲು ತೋಟ 11 93.50 956.50 1050.00 
ರಾಮಣ್ಣ ಪೂಜಾರಿ 
229. | ಮುತ್ತನಾಯ್ಕ ಕಣಗಲಕೊಪ್ಪ ಸ.ನಂ.55 8 ಸ್ಮ 12 ಸ್ಮ 32.80 111.20 144.00 
230. | ಬಸ್‌ತಂಗುದಾಣ ಗ್ರಾಮಠಾಣ (ಲಿಂಗಾಪುರ) ರಸ್ತೆ 203 205 202 9.62 § 9.62 
(ದೋಣಿಗಂಡಿ) 
231. | ಮಂಜುನಾಥ ಬಿನ್‌ ರಸ್ತೆ ಮಾರ್ಜಿನ್‌ ರಸ್ತೆ ಗದ್ದೆ 131 ಗದ್ದೆ 25.00 11.00 36.00 
ತಿಮ್ಮಣ್ಣಭಂಡಾರಿ (ಲಿಂಗಾಪುರ) 
232. ವಿಠಲಶೆಟ್ಟಿ ಬಿನ್‌ ಕಣಗಲಕೊಪ್ಪ ಸ.ನಂ. ನದಿ ರಸ್ತೆ 7 301 56.95 768.05 825.00 
ಶೀನಶೆಟ್ಟಿ 56ರಲ್ಲಿದೆ 
233. | ರಹಮತ್‌ ಬೀ ಸೈಯದ್‌ ಲಿಂಗಾಪುರ ರಸ್ತೆ ಗದ್ದೆ ಬಯಲು 310 55.56 301.44 357.00 
ಹುಸೇನ್‌ ಗ್ರಾಮಠಾಣದಲ್ಲಿದೆ 
ಜುಮ್ಲಾ 21703.18 156691.43 178394.61 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 274 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಗಿ (ಗ 


೪೯೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 17(1) ಮತ್ತು 17(4)ರೊಡನೆ ಭೂಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ.ಎಸ್‌ಆರ್‌ :6:2003-04, ದಿನಾಂಕ:22ನೇ ಅಕ್ಟೋಬರ್‌ » 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಸಂಪರ್ಕ ರಸ್ತೆಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ವಿಭಾಗ ಇವರ ಮನವಿಯಂತೆ ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) 4ನೇ ಉಪಪ್ರಕರಣದ 1ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 402ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಆರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ತ್ವರಿತವಾಗಿ ಬೇಕಾಗಿರುವುದರಿಂದ ಭೂಸಂಗ್ರಹಣೆ ಅಧಿನಿಯಮದ 17ನೇ ಪ್ರಕರಣದ ಉಪಪ್ರಕರಣ 4ರಲ್ಲಿ ನೀಡುವ ಅಧಿಕಾರದ ಮೇರೆಗೆ 1894ನೇ 
ಸಾಲಿನ ಅಧಿನಿಯ 17ನೇ ಪ್ರಕರಣದ ಉಪಪ್ರಕರಣ 4ರಲ್ಲಿ ನೀಡುವ ಅಧಿಕಾರದ ಮೇರೆಗೆ 1894ನೇ ಸಾಲಿನ ಅಧಿನಿಯಮ 5(ಎ) ಪ್ರಕರಣ ಅನ್ವಯಿಸುವುದಿಲ್ಲವೆಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: 
ಕಂ.ಇ 15 ಭೂಸ್ವಾಗ್ರಾ 2003 ದಿನಾಂಕ: 12.08.2003ರಂದು ನಿರ್ದೆಶಿಸಿದೆ. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೇ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯದರ್ಶಿಯಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು, ಜಿಲ್ಲಾಧಿಕಾರಿಯ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ 
ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ 
ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (ನಂ.ಎಲ್‌ಎಕ್ಕೂ.ಎಸ್‌ಆರ್‌ 1: 
2003-04). 


















































ಅನುಸೂಚಿ 
ಜಿಲ್ಲೆ:ಬೆಂಗಳೂರು (ಗ್ರಾಮಾಂತರ) ಹೋಬಳಿ: ಕಸಬಾ 
ತಾಲ್ಲೂಕು:ರಾಮನಗರಂ ಗ್ರಾಮ: ವಡೇರಹಳ್ಳಿ 
ಕ್ರ; ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ 
ಸಂ. (ಖಾನೇ ಷುಮಾರಿ ಬೇಕಾದ 
ನಂಬರ್‌) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಚ.ಅ. ರೂ.ಪೈ 
1 2 3 4 5 6 7 8 9 10 11 
1. ಸೈಯದ್‌ ಮುನೀರ್‌ ಸೈಯದ್‌ ಮುನೀರ್‌ 135 (ಖಾನೇಷು ಹೆಂಚಿನ 135ರ ಪೈಕಿ 135ರ 135ರ ರಾಜ್ಯ 4356 ಚ.ಅ. ಈ 
ಸೈಯದ್‌ ಕಿಜರ್‌ ಪಾಷ ಸೈಯದ್‌ ಕಿಜರ್‌ ಪಾಷ ಮಾರಿ ನಂ. 1152 ಫ್ಯಾಕ್ಟರಿ ಕಟ್ಟಿರುವ ಉಳಿಕೆ ಉಳಿಕೆ, ಹೆದ್ದಾರಿ ರಸ್ತೆ 
1154) ಜಾಗ ರೇಷ್ಮೆ ಹೆಂಚಿನ 
ಇಲಾಖೆ ಫ್ಯಾಕ್ಟರಿ 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 275 ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ೪೯೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48(1) ರದ್ದಿಯಾತಿ ಅಧಿಸೂಚನೆ 
ನಂ. ಕಂ ಎಲ್‌ಎಕ್ಯೂಎ:ಕೊಹರೈಲ್ವೆ: ಸಿಆರ್‌:126:2002-03, ದಿನಾಂಕ: 21ನೇ ಅಕ್ಟೋಬರ್‌, 2003 

1961ರ ಕರ್ನಾಟಕ ಅಧಿನಿಯಮ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮ 
(1), 1894ರ ಕಲಂ 48(1)ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ 
ಅನುಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮದ ಅದೇ ಕಲಂ 4ನೇ ಉಪಪ್ರಕರಣದ ಮೇರೆಗೆ 
ಹೊರಡಿಸಿರುವ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ: ಕೊಹರೈಲ್ವೆ:ಸಿಆರ್‌: 126:02-03, ದಿನಾಂಕ:01.01.2003ರಲ್ಲಿ ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಇವರಿಂದ ಅನುಮೋದನೆಯಾದ ಅಧಿಸೂಚನೆಯನ್ನು ದಿನಾಂಕ: 23.01.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ 6ರಲ್ಲಿ ಪುಟದ 
ಸಂಖ್ಯೆ 43 ರಿಂದ 46ರವರೆಗೆ ಪ್ರಕಟವಾಗಿರುತ್ತದೆ. ಸದರಿ ಗ್ರಾಮದಲ್ಲಿ ಭೂಸ್ವಾಧೀನವಾಗಿರುವ ಜಮೀನುಗಳ ಜಂಟಿ ತಪಾಸಣೆಯಲ್ಲಿ 
(ಜೆ.ಎಂ.ಸಿ.) ಭೂಸ್ವಾಧೀನಕ್ಕೊಳಪಡುವ ಕ್ಷೇತ್ರವು ಕಡಿಮೆಯಾಗಿರುವುದರಿಂದ ಸದರಿ ಪ್ರದೇಶವು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ 
ಮಾರ್ಗ ಹಾಯ್ದು ಹೋಗಲು ಅವಶ್ಯವಿಲ್ಲದ್ದರಿಂದ ಸದರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ನಡುವಳಿಕೆಯನ್ನು ಈ ತಿದ್ದುಪಡಿ 
ಮೂಲಕ ರದ್ದುಪಡಿಸಲಾಗಿದೆ. 



































































































































ಅನುಸೂಚಿ 
ಜಿಲ್ಲೆದಾವಣಗೆರೆ ತಾಲ್ಲೂಕು:ಹರಪನಹಳ್ಳಿ 
ಹೋಬಳಿ:ಚಿಗಟೇರಿ ಗ್ರಾಮ:ಪೃಥಹ್ಹೇಶ್ವರ 
ಕ್ರ. ದಿನಾಂಕ:01.01.03ರಲ್ಲಿನ 41) ಜಂಟಿ ಮೋಜಣಿಯಲ್ಲಿ 4 (1)ರ ಅನುಸೂಚಿ ಮತ್ತು ಜಂಟಿ 
ಸಂ. ಅನುಸೂಚಿಯಲ್ಲಿರುವಂತೆ (ಜೆ.ಎಂ.ಸಿ.) ಪ್ರಕಾರ ವಿಸ್ತೀರ್ಣ ಮೋಜಣಿಯಲ್ಲಿನ ವ್ಯತ್ಯಾಸವನ್ನು 
ಕಡಿಮೆಗೊಳಿಸಿದ ಕ್ಷೇತ್ರ 
ಕ್ರ; ಸರ್ವೆ ವಿಸ್ತೀರ್ಣ ಎಕರೆ. ಸೆಂಟ್ಸ್‌ ಎಕರೆ. ಸೆಂಟ್ಸ್‌ 
ಸಂ. ನಂಬರ್‌ ಎ. ಸೆಂಟ್ಸ್‌ 

1 2 3 4 5 6 

ಸ 1 151:ಎ 0.20 0.19 0.01 

ಕ 2 151:ಬಿ 0.20 0.19 0.01 

ZR 3 151:ಸಿ 0.19 0.19 0.0 

4. 4 151:8 0.18 0.18 0.0% 

5. 6 150:ಎ 0.79% 0.77 0.21, 

6. 7 149:ಎ 0.08) 0.08 0.0% 

ಸ್ಟ 8 149: 0.13, 0.13 0.0% 

8. 9 152: 0.98 0.90 0.08 

9. 11 | 152ಎ 0.35% 0.35 0.0% 

10. | 13 | 154 0.65 0.61 0.04 

11. | 17 | 136: 0.40 0.22 0.18 

12 16 | 137:ಬಿ 0.861 0.84 121] 

13. | 20 | 121ಎ 0.22 0.14 0.08 

14. | 21 | 122 1.85 1.83 0.02% 

15 19 | 123: 0.32 0.18 0.14 

16 22 | 108 0.98 0.92 0.06 

17 2 | 112 0.96 0.89 0.07 

18 25 | 115:0 0.42 0.42 0.0% 

19. | 29 | 117:ಎ 0.19 0.19 0.0% 

20. | 30 | 117: 0.26 0.24 0.02 

21. 32 | 118:1 0.78% 0.76 0.02% 

22. | 33 | 118:2 0.421 0.42 0.0% 

23. |. 35 | 194ಎ 0.091) 0.09 0.0% 

24. | 38 | 197:ಎ 0.69 0.52 0.17 

25 39 | 199:2 1.94 1.52 0.42 

26. | 40 | 200:ಡಿ 0.79% 0.76 0.03% 

27. | 41 | 200:ಸಿ 0.55 0.53 0.02 

28 42 | 200:ಎ 0.0 - 0.0, 

29 44 | 124 1.30 1.24 0.06 

30 45 | 124: 1.44 1.22 0.22 

31 24 | 111 0.431 0.42 0.011 

ಒಟ್ಟು 18.71 16.94 1.77 
ಜಿಲ್ಲಾಧಿಕಾರಿಗಳು, 

ಪಿ.ಆರ್‌. 276 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೦, ೨೦೦೩ ಭಾಗ - ೬ 





TAHSILDAR, KANAKAPURA TALUK, KANAKAPURA 
FORM No. 29 
DECLARATION UNDER SUB-SECTION (5) OF SECTION 68 RULE 96 

In exercise of the power conferred by sub-section (5) of section 68 of the Karnataka Land 
Revenue Act, 1964, the State Government being satisfied after considering the record of the proceedings 
and the report of the Deputy Commissioner, Bangalore Rural District that the part of the Public 
abondoned Tank Sy. No. 505 of Kanakapura part thereof specified in the schedule to the notification Form 
No.27 Declaration u/s 68(1) Rule 94 Dated: 31.03.2000 issued under sub-section (1) of the said section 
and specified in the Schedule below as not required for the use of the public, hereby declares that all 
rights of the public as well as of persons in or over such part of the public road are extinguished. 


SCHEDULE 
Village in which the part of the road is situated : Kanakapura Village Sy. No. 505 
Taluk : Kanakapura 
District : Bangalore Rural 
Description of the part of the Tank : Sy. No. 505 of Kanakapura Village 
Approximate area of the part of the : AG 
9-00 


Boundaries: 
East by: Kanakapura- Bangalore Road 
West by: Land in possession of Horticultural Dept., and to be sanctioned for Social 
Welfare Dept., Backward class and minorities Dept., Krushi Bhavan 
North by: To be sanctioned for Judicial Dept., 
South by: To be sanctioned for Ayappaswamy temple Kanakapura-Bangalore Road, 
Peple Tree. 
Tahsildar, 
PR-278 Kanakapura Taluk, Kanakapura. 
TAHSILDAR, KANAKAPURA TALUK, KANAKAPURA 
FORM No. 29 
DECLARATION UNDER SUB-SECTION (5) OF SECTION 68 RULE 96 
In exercise of the power conferred by sub-section (5) of section 68 of the Karnataka Land 
Revenue Act, 1964, the State Government being satisfied after considering the record of the proceedings 
and the report of the Deputy Commissioner, Bangalore Rural District that the part of the Public 
abondoned Tank Sy. No. 505 of Kanakapura part thereof specified in the schedule to the notification Form 
No.27 Declaration u/s 68(i) Rule 94 Dated: 01.03.2003 issued under sub-section (1) of the said section 
and specified in the Schedule below as not required for the use of the public, hereby declares that all 
rights of the public as well as of persons in or over such part of the public road are extinguished. 


SCHEDULE 
Village in which the part of the road is situated : Kanakapura Village Sy. No. 505 
Taluk : Kanakapura 
District : Bangalore Rural 
Description of the part of the Tank : Sy. No. 505 of Kanakapura Village 
Approximate area of the part of the Road : A-G 
4-00 


Boundaries: 
East by: Landin possession of Horticultural Dept., 
West by: Kanakapura-Bangalore Road. 
North by: To be sanctioned for Fire Station. 
South by: To be sanctioned for A.P.M.C. Kanakapura. 
Tahsildar, 
PR-279 Kanakapura Taluk, Kanakapura. 


